ಹದಿಹರೆಯದ ಹೆಣ್ಣುಮಕ್ಕಳ ಧ್ಹನಿಗಳು 


ದೀಪಿಕಾ ಸಿಂಗ್‌ ಮತ್ತು ನೇಹಾ ಪಾರ್ತಿ 


ಈ ಲೇಖನವು ಭಾರತದಾದ್ಯಂತ ಏಳು ರಾಜ್ಯಗಳ ವಸತಿ ಶಾಲೆಗಳು. 
ಹಗಲು ಶಾಲೆಗಳು ಹಾಗು ಸಮುದಾಯ ಸಂಘಗಕಳಂಥ 
ಅನೌಪಚಾರಿಕ ಕಲಕಾ ಕೇಂದ್ರಗಳಲ್ಲ ಓದುತ್ತಿರುವ 12ರಿಂದ 16 
ವರ್ಷ ವಯಸ್ಸಿನ ಹೆಣ್ಣುಮಕ್ಕಳೊಡನೆ ನಡೆಸಿದ ಸಂದರ್ಶನಗಳನ್ನು 
ಆಧರಿಸಿದೆ. ಕೋವಿಡ್‌-19 ಹೇಗೆ ಅವರ ಬದುಕನ ಮೇಲೆ, 
ಅದರಲ್ಲಿಯೂ ನಿರ್ದಿಷ್ಟವಾಗಿ ಹೇಳಬೇಕೆಂದರೆ ಶಾಲೆ, ಶಿಕ್ಷಣ ಮತ್ತು 
ಕಲಕೆಯ ಮೇಲೆ ಪರಿಣಾಮ ಚೀರಿದೆ ಎಂದು ತಿಆದುಕೊಳ್ಳುವುದು 
ಈ ಲೇಖನದ ಉದ್ದೇಶವಾಗಿದೆ. 


ಕೋವಿಡ್‌ 1೨ ಹಾಗು ಅದರ ಪ್ರಭಾವ 


ಈ ಸಾಂಕ್ರಾಮಿಕವು ಹುಡುಗರಿಗೆ ಹೋಪಆಸಿದರೆ ಹುಡುಗಿಯರಿಗೆ 
ಭನ್ನು ರೀತಿಯಲ್ಲ ತೆರೆದುಕೊಂಡಿದೆ. ಜೀವನವು ಖಂಡಿತವಾಗಿ 
ಬದಲಾಗಿದೆಯಾದರೂ ಎಲ್ಲರಿಗೂ ಒಂದೇ ತೆರನಾಗಿ ಬದಲಾಗಿಲ್ಲ. 
ಕೆಲವರಿಗೆ ಈ ಸಮಯವು ಕುಟುಂಬದವರೊಡನೆ ಹೆಚ್ಚು ಸಮಯ 
ಕಳೆಯುವ ಹಾಗು ಯೂಟ್ಯೂಬ್‌ನಿಂದ ಹಲವು ಹೊಸ 
ವಿಷಯಗಳನ್ನು ಕಅಯುವುದಕ್ಕೆ ಅವಕಾಶ ಮಾಡಿಕೊಟ್ಬದೆ. 
ಮಿಕ್ಕವರಿಗೆ ಮೊದಲಅಗಿಂತಲೂ ಬದುಕು ಕರಿಣವಾಗುವಂತೆ 
ಮಾಡಿದೆ. ಅಸ್ಥಾಮಿನ ಒಬ ಹುಡುಗಿ ತನ್ನ ಸಹೋದರನೊಡನೆ 
ಮತ್ತು ಮದ್ಯವ್ಯಸನಿ ತಂದೆಯೊಡನೆ ವಾಸಿಸುತ್ತಿದ್ದಕು. ಅವಳು 
ಮನೆಯ ಎಲ್ಲಾ ಕೆಲಸ ಗಳನ್ನು ಮಾಡಿದರೂ ಅವಳ ಇಂದೆಯಂದೆ 
ದೈಹಿಕ ಕಿರುಕುಳಕ್ಕೆ ಒಳಗಾಗಿದ್ದಳು. ಆ ವೇಳೆಗೆ ನೆರೆಯೂ ಬಂದು 
ಅವರ ಓಡಾಟಕ್ಕೆ ಇನ್ನಷ್ಟು ಅಡ್ಡಿಯುಂಟುಮಾಡಿತು. ಅವಳು 
ಅಸ್ತಮಾದಿಂದ ಬಳಲುತ್ತಿದ್ದಳಾದ್ದರಿಂದ ತನ್ನ ಔಷಧಿಗಳನ್ನು 
ತರಿಸಿಕೊಳ್ಳುವ ಬಗೆಗೂ ಆತಂಕಗೊಂಡಿದ್ದಳು. ಇದಕ್ಕೆ 
ವ್ಯತಿರಿಕ್ತವಾಗಿ, ಕೂಡುಕುಟುಂಬದಲ್ಲ ವಾಸಿಸುತ್ತಿದ್ದ ಕರ್ನಾಟಕದ 
ಹುಡುಗಿಯೊಬ್ಬಳಗೆ ದಿನದ 24 ಗಂಟಿಯೂ ದೂರವಾಣಿ 
ಸಂಪರ್ಕದ ಸೌಲಭ್ಯವಿತ್ತು ಹಾಗು ಅವಳ ಶಿಕ್ಷಣದ 
ಮುಂದುವರಿಕೆಗೆ ಬೆಂಬಲಅಸುವ ಕುಟುಂಬವೂ ಇತ್ತು. 


ಭವಿಷ್ಯದ ಕುರಿತು ಕಳವಳ 


ಈ ಎಲ್ಲ ಅನುಭವಗಳನ್ನು ಬೆಸೆದಿರುವ ಸಾಮಾನ್ಯವಾದ ಎಳೆಗಳ 
ಬಧ್ಧೆ ಹಂಚಿಕೊಳ್ಳಲೇಬೇಕು. ಶಾಲೆಗೆ ಹೋಗುತ್ತಿರುವ ಹದಿನೇಳು 
(ಶೇಕಡಾ (85ರ) ಹುಡುಗಿಯರು ಒಂದು ಹುಡುಗಿ ಹೇಳದ್ದನ್ನೇ 
ಸಮರ್ಥಿಸಿದರು. "ಶಾಲೆಗಳು ಮತ್ತೆ ತೆರೆಯದಿದ್ದರೆ ನಮ್ಮ 


ಕನಸುಗಳು ನನಗಾಗುವುದಿಲ್ಲ' ಎಂದು. ೪ ಹಾಗು ಳ।ನೆಯ 
ತರಗತಿಯ ನಂತರ ಶಾಲೆಗಳನ್ನು ತೊರೆದರೂ ಒಂದು ಯುವಕ 
ಸಂಘ ನಡೆಸುತ್ತಿದ್ದ ಚಟುವಟಕೆಗಳ ಮೂಲಕ ಬದುಕಗೆ ಅರ್ಥವನ್ನು 
ಕಂಡುಕೊಳ್ಳುತ್ತಿದ್ದ ಕೆಲವು ಹುಡುಗಿಯರೂ (ಶೇ.15) ಇದನ್ನೇ 
ಹೇಳಆದರು. ಭವಿಷ್ಯದ ಬಗೆಗಿನ ಕನಸುಗಳು ಬೇರೆಬೇರೆ 
ಹುಡುಗಿಯರಿಗೆ ಭನ್ನು ಭನ್ನು ವಾಗಿತ್ತು. ಕೆಲವರಿಗೆ, ಕಂಪ್ಯೂಟರ್‌ 
ಎಂಜನಿಯರ್‌, ನರಶಾಸ್ತಣೆ pe ಪೋಲಸ್‌ ಅಧಿಕಾರಿಯಾಗುವ 
ತಮ್ಮ ಬಯಕೆಗಳನ್ನು ಚಿನ ಟ್ಟುವುದಾಗಿತ್ತು ಮತ್ತು ಮಿಕ್ಕವರಿಗೆ ತಾವು 


ಆಡುತ್ತಿದ್ದ ಕ್ರೀಡೆಗಳಗೆ ಹಿಂದಿರುಗಿ ಹೋಗುವುದಾಗಿತ್ತು. ಶಾಲೆಗಳಗೆ 
ಮರಳ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸುವುದು: 
ಮುಕ್ತವಾಗಿ ನಿಡಾಡುವುದು ಹಾಗು ತಮ್ಮ ಅಜ್ಜಿ. ಇನ್ನಿತರ 
ಸಂಬಂಧಿಕರನ್ನು ಭೇಟ ಮಾಡುವುದು; ಹೀಗೆ ಪ್ರತಿಯೊಬ್ಬರ 
ಆಕಾಂಕ್ಷೆಗಳು ಭಿನ್ನವಾಗಿದ್ದವು. 


ನೇ ತರಗತಿಯ ಹುಡುಗಿಯರು, ಮುಂದೆ ಬರಲದ್ದ ಬೋರ್ಡ್‌ 
ಪರೀಕ್ಷೆಗಳು ಹಾಗು ಶಾಲೆಗಳು ಪುನರಾರಂಭವಾದ ನಂತರ 
ಪಠ್ಯಕ್ರಮವನ್ನು ನಿಭಾಯಿಸುವುದು ಈ ಎರಡೂ ವಿಷಯಗಳ ಬೆ 
ಆತಂಕಗೊಂಡಿದ್ದರು. ಎಲ್ಲರೂ ತೇರ್ಗಡೆ ಹೊಂದಿದ್ದರು ಮತ್ತು 
ಮುಂದಿನ ತರಗತಿಗೆ ಮಾನಸಿಕವಾಗಿ ಈಗಾಗಲೇ ಹೊಂದಿ- 
ಕೊಂಡಿದ್ದರು. ಆದರೂ, ಎಂಟು (4೦ ಶೇಕಡಾ) ಜನರ ಬಜ ಹೊಸ 
ಪಠ್ಯಪುಸ್ತಕಗಳು ಇರಲಲ್ಲವಾದ್ದರಿಂದ ಹಳೆಯ. ಎರವಲು ಪಡೆದ 
ಪುಸ್ತಕಗಳನ್ನೇ ಬಳಸುತ್ತಿದ್ದರು. 


ಬಹುತೇಕ ಎಲ್ಲಾ ಹುಡುಗಿಯರೂ ತಮ್ಮ ಕುಟುಂಬಗಳ 
ಹದಗೆಡುತ್ತಿದ್ದ ಆರ್ಥಿಕ ಪರಿಸ್ಥಿತಿಯ ಬದ್ದ. ಆಹಾರ ಪೂರೈಕೆಯ 
ಅನಿಶ್ಲಿತತೆಯ ಬಣ್ದೆ ಕಳವಳಗೊಂಡಿದ್ದರು. ಆಹಾರ ಸಾಮದ್ರಿ 
ಖರೀದಿಗೆ ಹಣವಿಲ್ಲದೇ ಇರುವ, ಪಡಿತರಕ್ಷಾಗಿ ನೆರೆಯವರನ್ನು 
ಅವಲಂಚಸಿದ್ದ ಓರ್ವ ಪೋಷಕರಂತೂ ತಮ್ಮ ಮಕ್ಷಳು ಪಾಠಗಳನ್ನು 
ಓದಲು ಅನುಕೂಲವಾಗುವಂತೆ ಘೋನ್‌ಅನ್ನು ಖರೀದಿಸಲು 
ನಗದು ಸಾಲ ಪಡೆದರು. ಕೆಲವು ಸಂಭಾಷಣೆಗಳು ಹೀಗಿವೆ: 


ಈಗ ತಿನು ಿವುದಕ್ಲಾದರೂ ಇದೆ, ಕೆಲ ದಿನಗಳ ನಂತರ ಅದೂ 
ಡಲು. 


(ಈಗ ನೆರೆಮನೆಯವರು ಊಟವನ್ನು ಕೊಡುತ್ತಿದ್ದಾರೆ - ಬೇಳೆ, ಅಕ್ಕಿ, 
ಎಣ್ಣೆ ಆದರೆ ಎಷ್ಟು ದಿನ?) 


ವಿದ್ಯಾರ್ಥಿಗಳನ್ನು ಅರ್ಥಮಾಡಿಕೊಳ್ಳುವುದು 


ವಿದ್ಯಾರ್ಥಿಗಳನ್ನು ಅರ್ಥಮಾಡಿಕೊಳ್ಳುವುದು ಎಂದರೆ ಅವರ 
ಕುಟುಂಬದ ಹಿನ್ನೆಲೆಗಳ ಬಧ್ಣೆ, ಕಅಕಾ ಶೈಆಗಳು. ಆದ್ಯತೆಗಳು, 
ಕಅಯುವ ತತ್ನರತೆ ಮತ್ತು ಈ ಮುಂಚಿನ ಶೈಕ್ಷಣಿಕ ಸಾಧನೆಗಳ 
ಬಗ್ದೆ ಒಳನೋಟವನ್ನು ಪಡೆಯುವುದು. ಕಲಕಾರ್ಥಿಗಳ 
ವೈವಿಧ್ಯತೆಯ ಬಗ್ಗೆ ಮಾತನಾಡಿದ ಒಡಿಶಾದ ಒಂದು ಹುಡುಗಿ 
"ಎಲ್ಲಾ ಮಕ್ಕಳು ಒಂದೇ ರೀತಿಯಲ್ಲ ಕಲಯುವುದಿಲ್ಲ, ಕೆಲವರು 
ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ. ಈ ಸಮಯದಲ್ಲ ಅವರ ಕಲಕೆ 
ಹೇಗೆ ಸಾಧ್ಯವಾಗುತ್ತದೆ? ಎಂದು ಹೇಆದಳು. 


ತಂತ್ರಜ್ಞಾನದೊಂದಿಗಿನ ಒಡನಾಟ 


ಈ ಸಾಂಕ್ರಾಮಿಕದಿಂದಾಗಿ, ಸೂಕ್ತವಾದ ಕಲಕಾ ಅನುಭವಗಳ 
ರಚನೆಯಲ್ಲ ಮಹತ್ತರ ಪಾತ್ರವಹಿಸುವ ಕೆಲವು ಹೊಸ 
ಆಯಾಮಗಳು ಲಭಸಿವೆ. ತಂತ್ರಜ್ಞಾನದ ಬಕಕೆಗೆ ಅವಕಾಶ ಹಾಗು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


41 


42 


ಅದಕ್ಕೆ ಸುಲಭವಾಗಿ ಹೊಂದಿಕೊಳ್ಳುವುದು ಎಷ್ಟು ಮುಖ್ಯವೋ 
ಹಾಗೆಯೇ, ಡಿಜಟಲ್‌ ಕಲಕಾ ವರ್ತನೆಗಳು ಕೂಡ ಮಹತ್ವದ್ದು. 
ತಂತ್ರಜ್ಞಾನಕ್ಕೆ ಹಿಂದೆಯೇ ತೆರೆದುಕೊಂಡಿರುವುದು, &ಓರಗೆಯವ- 
ರೊಡನೆ ಸಂಪರ್ಕ ಸಾಧಿಸುವುದು. ಕಲಅಯುವವರು, ಅವರ 
ಕುಟುಂಬದವರ ಮನೋಭಾವಗಳು ಮುಂತಾದ ಅಂಶಗಳು 
ತಂತ್ರಜ್ಞಾನ ಆಧಾರಿತ ಕಲಕಾ ಅನುಭವಗಳ ರಚನೆಯಲ್ಲ 
ಪರಿಗಣಿಸಬೇಕಾದ ಮಹತ್ವದ ವಿಷಯಗಳಾಗಿವೆ. 


ಹುಡುಗಿಯರಿಗೆ ತಂತ್ರಜ್ಞಾನ ಬಳಕೆಯ ಅವಕಾಶವು ಸದಾ 
ಒತ್ತಾಯದಿಂದಲೇ ದೊರಕುವಂತಹದ್ದು. ಅದು ಪೋಷಕ- 
ರೊಡನೆಯೂ ಇರಬಹುದು ಅಥವಾ ಒಡಹುಟ್ಟದವರೊಡನೆಯೂ 
ಇರಬಹುದು. ಪೋಷಕರ ಬೆಂಬಲಗಳು ಬೇರೆಬೇರೆ ಆಗಿರುತ್ತವೆ. 
ಇಲ್ಲನ ಮೊದಲ ಪ್ರಕರಣದ ಹುಡುಗಿಯು ಘೋನ್‌ ಅನ್ನು 
ತಂದುಕೊಟ್ಟ ತಂದೆಗೆ ಆಭಾರಿಯಾಗಿದ್ದಾಳೆ. "ನನ್ನು ಓದು 
ಮುಂದುವರೆಯಲೆಂದು ಅಪ್ಪ ಸಾಲ ಮಾಡಿ ಫೋನನ್ನು 
ತಂದುಕೊಟ್ಟರು” ಎನ್ನುತ್ತಾಳೆ. ಇನ್ನೊಂದು ಕಡೆ, ಮತ್ತೊಬ್ಬ ಹುಡುಗಿ 
ಫೋನಿನ ಮಿತ ಲಭ್ಯತೆಯ ಕುರಿತು ಹೀಗೆ ಹೇಳುತ್ತಾಳೆ. 'ನಾನು 
ಬಹಳ ಹೊತ್ತು ಫೋನನ್ನು ಬಳಸಿದರೆ ಅಪ್ಪ ಸಿಬ್ದಾಗುತ್ತಾರೆ'. ಘೋನ್‌ 
ಲಅಭಸುವುದೇ ಮೊದಲ ಸವಾಲು. ನಮ್ಮ ಅಧ್ಯಯನದ ಪ್ರಕಾರ 
ಹೆಚ್ಚನ ಹುಡುಗಿಯರ ಮನೆಯಲ್ಲ ಒಂದೇ ಫೋನ್‌ಅನ್ನು ಎಲ್ಲರೂ 
ಹಂಚಿಕೊಂಡು ಐಬಳಸಬೇಕಿತ್ತು. ಬಳಕೆಯ ಅವಕಾಶದ 
ಆದ್ಯತೆಯನ್ನು ಗುರುತಿಸುವುದೇ ಸಂದಿದ್ಧದ ನಿರ್ಧಾರವಾಗುತ್ತದೆ. 
ತಮ್ಮಲ್ಲ ಸ್ಮಾರ್ಟ್‌ಫೋನ್‌ ಬಳಸಲು ಅವಕಾಶವಿದೆ ಎಂದು ಹೇಆದ 
ಹದಿನಾಲ್ಲು ಜನ ಹುಡುಗಿಯರಲ್ಪ ನಾಲ್ಪರು ಒಂದು ಗಂಟಿ ಅಥವಾ 
ಅದಕ್ಕಿಂತ ಕಡಿಮೆ ಸಮಯ ಫೋನ್‌ ಉಪಯೋಗಿಸಬಹುದಾಗಿತ್ತು. 
ಇನ್ನೂ ಕೆಲವರು ದಿನದಲ್ಲ ಎರಡು ಅಥವಾ ಮೂರು ಗಂಟಿಗಕ ಕಾಲ 
ಘೋನ್‌ ಬಳಸಬಹುದಿತ್ತು. ಇನ್ನೂ ಒಂದು ವಿಶೇಷ ಪ್ರಕರಣದಲ್ಲ 
ಒಂದು ಹುಡುಗಿ, 'ಇಡೀ ದಿನ ಫೋನ್‌ ಅಣ್ಣನ ಬಳ ಇರುತ್ತದೆ' 
ಎಂದು ಕೂಡ ಹೇಳದ್ದಳು. 


ಇತರೆ ಕೆಲವು ಚಿಂತೆಗಳೂ ಇದ್ದವು. ಅಹಾರದ ಒಂದು ಪ್ರಕರಣದಲ್ಲ, 
ನಮ್ಮ ಸುಗಮಕಾರರು ಹೆಣ್ಣುಮಕ್ಕಳನ್ನು ಕಅಕಾ ಪ್ರಕ್ರಿಯೆಗಳಲ್ಲ 
ತೊಡಗಿಸಿಕೊಳ್ಳಲು ವಾಟ್ದ್ಯಾಪ್‌ ಗುಂಪುಗಳನ್ನು ರಜಚಿಸ- 
ತೊಡಗಿದಾಗ, ಪೋಷಕರೊಬ್ಬರು ತಮ್ಮ ಮಗಳು ಹುಡುಗಿಯರ 
ಗುಂಪಿನಲ್ಲಷ್ಟೇ ಭಾಗವಹಿಸಬಹುದು ಎಂದು ಹೇಳಆದರು. 
ಹುಡುಗರೊಡನೆ ಸಂವಹನವನ್ನು ನಿಯಂತ್ರಿಸುವುದಕ್ಕಾಗಿ 
ವಾಲಟ್ಬ್ಯಾಪ್‌ ಗುಂಪುಗಕ ಮೇಲೆ ಅಂಗ ಕಟ್ಟಳೆಗಳ ಪ್ರಭಾವ 
ಬೀರುವುದು ಪೋಷಕರ ಅವ್ಯಕ್ತ ಕಾಳಜಯನ್ನು ಪ್ರತಿಬ೦ಜಸುತ್ತದೆ. 
ಈಗಿರುವ ಅಂಗ ಕಟ್ಟಳೆಗಳು ತಂತ್ರಜ್ಞಾನ ಚಾಅತ ಪ್ರಕ್ರಿಯೆಗಳಲ್ಲ 
ಒಂದು ಹೊಸ ರೂಪವನ್ನು ಪಡೆದಿವೆ. ಹುಡುಗಿಯರು ತಮ್ಮ 
ಒಡಹುಟ್ಪ್ಟದವರೊಡನೆ ಹಾಗು ತಂದೆಯ ಬಳ ಫೋನನ್ನು ಬಳಸುವ 
ಸಮಯಕ್ನಾಗಿ ಒಪ್ಪಂದ ಮಾಡಿಕೊಳ್ಳುವುದಲ್ಲದೇ ತಮ್ಮ 
ಮನೆಗೆಲಸಗಳನ್ನು ಫೋನ್‌ ಲಭಸಬಹುದಾದ ಸಮಯವನ್ನು 
ಆಧರಿಸಿ ಹೊಂದಿಸಿಕೊಳ್ಳಬೇಕಾಯುತು. ಇಷ್ಟಾಗಿಯೂ ಫೋನ್‌ 
ಬಕಸುವ ಅವಕಾಶವು ಆ ಸಾಧನವನ್ನು ಬಳಸುವುದಕ್ಷಾಗಿ ಬೇಕಾದ 
ವಿಶ್ವಾಸವನ್ನು ಬಜಚಿತಪಡಿಸುವುದಿಲ್ಲ. ತನಗೆ ಗೊತ್ತಿರದ 
ಬಟನ್‌ಗಳನ್ನು ತಾನು ಒತ್ತುವುದಿಲ್ಲ ಎಂದು ಒಂದು ಹುಡುಗಿ 
ಒಪ್ಪಿಕೊಂಡಳು. 


ಮೂಲತಃ ಈ ಸಾಧನಗಳನ್ನು ಮನರಂಜನೆಯ ಮೂಲಗಳಾಗಿ 
ನೋಡಲಾಗುತ್ತಿತ್ತು. ಸಂಗೀತವನ್ನು ಕೇಕಲು. ಕಥೆಗಳನ್ನು ಓದಲು. 
ಕಲೆ ಹಾಗು ಕರಕುಶಲ ವಿಡಿಯೋಗಳನ್ನು ಮನಮೋಡಲು ಅಥವಾ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ಆಟಗಳನ್ನಾಡಲು ಅವರು ಬಳಸುತ್ತಿದ್ದರು. ಲಾಕ್‌ಡೌನ್‌ 
ಸಮಯದಲ್ಪ್ಲ, 5೦ ಶೇಕಡಾ ಹುಡುಗಿಯರು ಯೂಟ್ಯೂಬ್‌ ನೋಡಿ 
ಹೊಸತೇನನ್ನೋ ಕಅತುಕೊಂಡಿದ್ದರು. ಈ ಪ್ರಯತ್ನಗಳಲ್ಲ ಪ್ರ- 
ಕಅಕೆಯನ್ನು ತೋರಿಸಿರುವುದು ಆಸಕ್ಷಿಕರವಾದರೂ ಇದನ್ನು 
ಶೈಕ್ಷಣಿಕ ವಿಷಯಗಳಗೆ ಅನ್ವಯುಸಲಾಗುವುದಿಲ್ಲ. ಇದಕಾಗಿ 
ಅವರಿನ್ನೂ ಹಿರಿಯರ ಮೇಲೆ ಅವಲಂಜತರಾಗಿದ್ದಾರೆ. 


ನಂಬಕೆ 


ಅಂತರ್ಜಾಲ ಕಲಕೆಯತ್ತ ಒತ್ತಾಯ ಹೆಚ್ಚುತ್ತಿರುವ ಈ ಸಂದಿಗ್ಧ 
ಸಂದರ್ಭದಲ್ಲ ಗುಜರಾತಿನ ಒಂದು ಹುಡುಗಿ ಈ ವಿಷಯದ ಕುರಿತು 
'ಆನ್‌ಲೈನ್‌ ತಾಣದಲ್ಲಿ ಯಾವುದನ್ನು ನಂಬಬೇಕು ಹಾಗು 
ಯಾವುದನ್ನು ನಂಬಬಾರದು ಎಂದು ನಮಗೆ ಹೇಗೆ ತಿಆಯುತ್ತದೆ?' 
ಎಂಐ ಪ್ರಶ್ನೆಯನ್ನು ಎತ್ತಿದಳು. ಇದು ಡಿಜಟಲ್‌ ತಾಣಗಳ ಬಗ್ಗೆ 
ಜನರನ್ನು ಅದರಲ್ಲಯೂ ಎಳೆಯ ಹುಡುಗಿಯರನ್ನು ಅವರ 
ಸಂರಕ್ಷಣೆಯನ್ನು ಗುರಿಯಾಗಿಟ್ಟು ಜಾಗ್ಯೃತಿ ಮೂಡಿಸದೇ ಇರುವ 
ಅಂಶವನ್ನು ಎತ್ತಿತೋರಿಸುತ್ತದೆ. ಪಠ್ಯಕ್ರಮದ ಚರ್ಚೆಯ 
ಜೊತೆಯಲ್ಲೇ. ಹೆಣ್ಣುಮಕ್ಕಳು ಹಾಗು ಅವರ ಹೆತ್ತವರ 
ಒಳಗೊಳ್ಳುವಿಕೆಗಾಗಿ ಸುರಕ್ಷಿತ. ಅನುಕೂಲಕರ ವಾತಾವರಣವನ್ನು 
ರಚಿಸುವುದಕ್ಷೆ ಚಿಂತನೆ ನಡೆಸಬೇಕಾಗುತ್ತದೆ. 


ತಂತ್ರಜ್ಞಾನ ಹಾಗು ಕಲಕೆ 


ಹುಡುಗಿಯರು ತಮ್ಮ ಕಲಕೆಯ ಬಗೆಗಿನ ಹಿಮ್ಯಾಹಿತಿ ದೊರಕದೆ, 
ತಾವು ಸರಿ ದಾರಿಯಲ್ಲ ಹೋಗುತ್ತಿದ್ದೇವೆಯೋ ಇಲ್ಲವೋ 


ಎಂಬುದನ್ನು ತಿಆದುಕೊಳ್ಳಲಾಗದಿರುವುದು ಇನ್ನಷ್ಟು 
ಕಷ್ಟಕರವಾಗಿದೆ. ಈ ಆಧಾರಗಳು ಈಗಾಗಲೇ ನಮ್ಮ ಶಿಕ್ಷಣ 
ವ್ಯವಸ್ಥೆಯಲ್ಲ ಅಂತರ್ಗತವಾಗಿರುವ ದೃಢೀಕರಣದ 
ಅಗತ್ಯತೆಯನ್ನು (Need for validation) ಬಲವಾಗಿ ಎತ್ತಿ- 
ಹಿಡಿಯುತ್ತದೆ. ಪ್ರ-ಕಅಕೆಯ ಬಗೆಗಿನ ನಂಜಕೆಯನ್ನು 


ಬೆಳೆಸಲಾಗಿಲ್ಲ. ತಂತ್ರಜ್ಞಾನ-ಆಧಾರಿತ ಕಲಕೆಯತ್ತ ನಾವು 
ಹೊರಳುತ್ತಿರುವಾಗ ಮೌಲ್ಯಮಾಪನಗಳು ಹಾಗು ಕಲಅಕೆಯ 
ಸ್ವರೂಪಗಳು ಮಾನಸಿಕ ಬದಲಾವಣೆಗಳನ್ನು ಒಳಗೊಂಡಿರಬೇಕು. 


ಕಲಕಾರ್ಥಿಗಳಾಗಲೀ ಶಿಕ್ಷಕರಾಗಲೀ ಈ ರೀತಿಯ ಕಲಕೆಗೆ 
ತಯಾರಿಲ್ಲದ ಇಂಥ ಸಂದರ್ಭದಲ್ಲ ಕಲಕಾರ್ಥಿಗಳ ಆತಂಕಕ್ಕೆ 
ಕಾರಣವೇನು ಹಾಗು ಅದಕ್ಕೆ ತಂತ್ರಜ್ಞಾನದ ಕೊಡುಗೆ ಏನು 
ಎಂಬುದನ್ನು ಶಿಕ್ಷಣತಜ್ಞರು ಅರ್ಥಮಾಡಿಕೊಳ್ಳಬೇಕು. 
ಉದಾಹರಣೆಗೆ, ವಾಲಟ್ಬ್ಯಾಪ್‌ ಮೂಲಕ ತನ್ನು ಶಿಕ್ಷಕಿ ಒಂದು 
ಪಾಠವನ್ನು ಕಳುಹಿಸುತ್ತಾರೆ. ಅದು ತನಗೆ ಅರ್ಥವಾಗದಿದ್ದಲ್ಲ 
ಶಿಕ್ಷಕಿಂಯು ಆ ಪರಿಕಲ್ಪನೆಯನ್ನು ವಿವರಿಸಿರುವ ಒಂದು 
ವೀಡಿಯೋವನ್ನು ಕಳುಹಿಸುತ್ತಾರೆ ಎಂದು ಒಬ್ಬ ಹುಡುಗಿ ಹೇಳದಳು. 
ಹಾಗಾಗಿ ಕಅಕೆಯನ್ನು ಪರಿಪಶೀಅಸುವ ಯಾವುದೇ ತಕ್ಷಣದ 
ಪ್ರತಿಕ್ರಿಯೆ ಇಲ್ಲ ಇಲ್ಲ. 


ಪರಿಕಲ್ಪ್ಲನೆಗಕಣ ಅಮೂರ್ತರೂಪ, ಪರಿಕಲ್ಪನೆಗಳನ್ನು ತಕ್ಷಣದಲ್ಲೇ 
ಬಕಸಿ ನೋಡಲು ಸಾಧ್ಯವಿಲ್ಲದಿರುವುದು ಹಾಗು ಹೆಚ್ಚು 
ಜಬೋಧನೆಯೇ ಕಲಅಯುವ ಮಾರ್ಗವಾಗಿರುವುದು ಇಲ್ಲ 
ನಿರಾಯಕ ಅಂಶಗಳಾಗಿವೆ. ಕೆಲವು ಹೆಣ್ಣುಮಕ್ಕಳು ತಾವೇ ಗಣಿತ 
ಮತ್ತು ವಿಜ್ಞಾನವನ್ನು ಕಲಯುವಲ್ಲ ಅಥವಾ ವಾಟ್ಬ್ಯಾಪ್‌ ಆಧಾರಿತ 
ಸಂವಹನಗಳ ಮೂಲಕ ಕಲಯುವುದರ್ಲ ಅನುಭವಿಸುತ್ತಿರುವ 
ಕಷ್ಟಗಳ ಬಗ್ಗೆ ಹೇಆದರು. ಸ್ವಂತ ಆಸಕ್ತಿಬುಂದ ಕಆಅಯುವುದು 


ಮತ್ತು ಮೇಲೆ ತಿಅಸಿದಂತೆ ಪ್ರ ಕಅಕೆಯನ್ನು ತೋರಿಸುವುದರಲ್ಲ 
ಇರುವ ತೀವ್ರ ಭಿನ್ನತೆಯನ್ನು ಈ ವರ್ತನೆಗಳು ಮತ್ತು ನಿರೀಕ್ಷೆಗಳು 
ಎತ್ತಿ ತೋರಿಸುತ್ತವೆ. 


ಪೋಷಕರ ಪಾತ್ರ 


ಈ ಅಧ್ಯಯನದ ಭಾಗವಾದ ಹೆಣ್ಣುಮಕ್ಕಳ ಮನೆಗಕಲ್ಪ 
ಸ್ಕಾರ್ಟ್‌ಫೋನ್‌ನಂತಹ ಸಾಧನಗಳು, ಸಾಮಾನ್ಯ ಫೋನ್‌ಗಳು 
ಹಾಗು ದೂರದರ್ಶನ ಮುಂತಾದವುಗಳು ಎಲ್ಲರ ಉಪಯೋಗದ 
ವಸ್ತುಗಳು. ಕೇವಲ ಒಂದು ಹುಡುಗಿಯ ಬಳ ಮಾತ್ರ ಪ್ಪಂತದ್ದೇ 
ಫೋನ್‌ ಇದ್ದಿತ್ತು. ಫೋನ್‌ಗಳನ್ನು ಹೆಚ್ಚಾಗಿ ತಂದೆಯೇ 
ಉಪಯೋಗಿಸುತ್ತಿದ್ದ, ಆತನು ಮನೆಯಲ್ಲದ್ದ ಸ್ರಲ್ಲವೇ ಸಮಯ 
ಮಾತ್ರ ಹೆಣ್ಣುಮಕ್ಕಳು ಬಳಸಲು ಸಾಧ್ಯವಾಗುತ್ತಿತ್ತು. ದೂರದರ್ಶನವು 
ಮನೆಯಲ್ಪ ಇದ್ದದ್ದೇ ಆದರೆ ಅದು ಹೆಚ್ಚಾಗಿ ಮನರಂಜನೆಗಾಗಿಯೇ 
ಉಪಯೋಗಿಸಲ್ಪಡುತ್ತಿದ್ದು ಶಿಕ್ಷಣದ ಕಾರ್ಯಕ್ರಮಗಳಗಾಗಿ ಅಲ್ಲ. 


ಅಂತರ್ಜಾಲ ತರಗತಿಗಳ ಪೋಷಕರ ಭಾಗವಹಿಸುವಿಕೆ ಬಹಳ 
ಕಡಿಮೆ ಇದ್ದರೂ. ಪೋಷಕರು ಇತರ ಕುಟುಂಬದ ಸದಸ್ಯರು ಹಾಗು 
ನೆರೆಹೊರೆಯವರು ಕೂಡ ತಮ್ಮ ಮಕ್ಕಳ ಕಅಕೆಯ ಮುಂದುವರಿಕೆಗೆ 
ಪ್ರೋತ್ಸಾಹ ನೀಡಿ ಬೆಂಬಲಸಿ ಜೊತೆಗೂಡಿದರು. ಇಷ್ಟೆಲ್ಲ ಇದ್ದರೂ ಸಹ 
ತಮ್ಮ ಅನುಮಾನಗಳನ್ನು ಪರಿಹರಿಸಿಕೊಳ್ಳಲು ಅಥವಾ ಗಣಿತದ 
ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರೊಡನೆ ಸಂವಾದದ 
ಅಗತ್ಯವನ್ನು ಎಲ್ಲ ಹೆಣ್ಣುಮಕ್ಕಳೂ ಒತ್ತಿ ಹೇಆದುದು ಕಲಅಕೆಯ 
ಪುನರ್ಮನನದ ಗುಣವನ್ನು ತೋರಿಸುತ್ತದೆ. 


ಹಲವಾರು ಪೋಷಕರು ಇದೇ ಮೊದಲ ಬಾರಿಗೆ ವಾಟ್ಬ್ಯಾಪ್‌ 
ಗುಂಪುಗಳನ್ನು ಬಳಸಿ ಅಲ್ವ ಮಕ್ಕಳೊಂದಿಗೆ ಏನು ಹಂಚಿ- 
ಕೊಳ್ಳಲಾಗುತ್ತಿದೆ ಹಾಗು ಚರ್ಜಿಸಲಾಗುತ್ತಿದೆ ಎಂಬುದನ್ನು 
ಗಮನಿಸುವ ಅವಕಾಶ ಪಡೆದರು. ಇದು ಒಂದು ರೀತಿಯ 
ನಿಯಂತ್ರಣವೇ ಸರಿ: ಪೋಷಕರು ತಮ್ಮ ಹೇಬ್ಣುಮಕ್ಕಳು ಹೆಚ್ಚಾಗಿ 
ಶಾಲೆಯ 'ಸಾಮಾನ್ಯ' ವಿಷಯಗಳನ್ನೇ ಕಆಅಯಲ ಎಂದು 
ಬಯಸುತ್ತಾರೆ. ಪಿತೃಪ್ರಧಾನ ಸಂಸ್ಥೃತಿಯ ಭಾರತೀಯ ಗಂಡಸರು 
ತಮ್ಮ ಹೆಣ್ಣುಮಕ್ಕಳು ಪ್ರಪ್ನಿಸುವುದನ್ನು. ವಿಶ್ಲೇಷಿಸುವುದನ್ನು ಅಥವಾ 
ಅವರ ಹಕ್ಕು. ದೈಹಿಕ ಮತ್ತಿತರ ವಿಷಯಗಳನ್ನು ಕಅಯುವುದನ್ನು 
ಇಷ್ಟಪಡುವುದಿಲ್ಲ. ಹದಿಹರೆಯದವರೊಡನೆ ಕೆಲಸ ಮಾಡುತ್ತಿರುವ 
ಸಂಸ್ಥೆಗಳು ಇಂತಹ ವಿಷಯಗಳನ್ನು ಹಂಚಿಕೊಂಡರೆ 
ಪೋಷಕರಿಂದ ನಿರ್ಬಂಧ ಮತ್ತು ತೀಕ್ಷ್ಮವಾದ ಪ್ರತಿಕ್ರಿಯೆಗಳನ್ನು 
ಎದುರಿಸಬೇಕಾಗುತ್ತದೆ. ಸರ್ಕಾರಕ್ಲೂ ಈ ಬಗ್ಗೆ ಅರಿವಿದೆ. 


ಶಿಕಕರ ಪಾತ್ರ 
OO] Ru] 


ಯುವ ವಿದ್ಯಾರ್ಥಿಗಳ ಬದುಕನಲ್ತ ಶಿಕ್ಷಕರ ಪಾತ್ರ ಬಹಳ 
ಪ್ರಧಾನವಾದದ್ದು. ಈ ಹಿರಿಯರೇ ಮಕ್ಕಳ ಭವಿಷ್ಯದ ಬದ್ಗೆ ಕಾಳಜ 
ಉಳ್ಳವರು ಹಾಗು ಅವರನ್ನು ಪ್ರೋತ್ಸಾಹಿಸಿ ಬೆಂಬಲ ನೀಡುವವರು. 
ನಾವು ಮಾತನಾಡಿದ ಎಲ್ಲಾ 2೦ ಯುವತಿಯರು ಸರ್ಕಾರಿ 
ಶಾಲೆಗಳಲ್ಲ ದಾಬಲಾಗಿದ್ದರು ಅಥವಾ ಹಳ್ಳಿಯ ಯುವಕ 
ಸಂಘಗಕಂಥ ಅನೌಪಚಾರಿಕ ಕಅಕಾ ಕೇಂದ್ರಗಳ ಸದಸ್ಯರಾಗಿದ್ದರು. 
ಶಿಕ್ಷಕರು ಮತ್ತು ಓರಗೆಯ ಕಲಅಸುವವರು ಪ್ರಭಾವ 
ಜೀರುವವರಾಗಿದ್ದು. ಈ ಮಕ್ಷಳು ಗೊಂದಲ ಪರಿಹಾರಕ್ಕೆ ಅಥವಾ 
ಯಾರೊಂದಿಗಾದರೂ ಮಾತನಾಡಬೇಕೆಂದರೆ ಇವರೇ 
ಆಸರೆಯಾಗಿದ್ದರು. ಬಹುತೇಕ ಎಲ್ಲಾ ಸಂದರ್ಶನಗಳಲ್ಲ ತಮ್ಮ 
ಶಿಕ್ಷಕರ ಉತ್ತೇಜನವನ್ನು ತಾವು ಕಳೆದುಕೊಂಡಿದ್ದರ ಬಣ್ಣ 


ಹೇಳದರಲ್ಲದೇ ಒಂದು ನಿರ್ದಿಷ್ಟವಾದ ವಿಷಯವನ್ನು ಅರ್ಥಮಾಡಿ- 
ಕೊಳ್ಳಲು ಶಿಕ್ಷಕರೊಡನೆ ತರಗತಿಯಲ್ಲ ಮಾತನಾಡುವುದು ಎಷ್ಟು 
ಸುಲಭವಾಗಿತ್ತು ಎಂಬುವುದನ್ನೂ ಈ ಹೆಣ್ಣುಮಕ್ಕಳು ಹಂಚಿ- 
ಕೊಂಡರು. ಆದರೆ ಕೇವಲ ಶೇಕಡಾ 25ರಷ್ಟು ಹುಡುಗಿಯರು 
ಮಾತ್ರ ಲಾಕ್‌ಡೌನ್‌ನ ಸಮಯದಲ್ಲ ಶಿಕ್ಷಕರು ಪ್ರಾಥಮಿಕ ಸಂವಹನ 


ಸಾಧನಗಳಾದ ಫೋನ್‌ ಹಾಗು ವಾಬ್ಬ್ಯಾಪ್‌ ಮೂಲಕ 
ಮಾತನಾಡಿಸಿದರು ಎಂಬುದನ್ನು ಹೇಳಆದರು. 

ಶಿಕಕರ ಸಿದತೆ 

a [) 

ದೂರದಿಂದ ಕಅಸುವುದನ್ನು ಪ್ರಯೋಗವಾಗಿ ಎಲ್ಲರೂ 
ಬಳಸುತ್ತಿರುವ ಈ ಸಂದರ್ಭದಲ್ಲ ಶಿಕ್ಷಕರು ಪಠ್ಯವನ್ನು 


ಆಯೋಜಸುವುದಕ್ಕಿಂತಲೂ ಮೊದಲು ತಮ್ಮ ವಿದ್ಯಾರ್ಥಿಗಳನ್ನು 
ಸಮದ್ರವಾಗಿ ಅರ್ಥಮಾಡಿಕೊಳ್ಳಲು ಅಗತ್ಯವಾದ ತರಬೇತಿಯನ್ನು 
ಅವರಿಗೆ ನೀಡಬೇಕಾಗುತ್ತದೆ. ವಿದ್ಯಾರ್ಥಿಗಳ ಒಳತು, 
ವಿದ್ಯಾರ್ಥಿಗಳು ಅಂತರ್ಜಾಲದಲ್ಲ ಕಲಯಲು ಆಗುವಂತಹ 
ಭೂಮಿಕೆಯನ್ನು ಸಿದ್ದಪಡಿಸುವುದು, ಪೋಷಕರ ತಯಾರಿ, 
ಡಿಜಟಲ್‌ ಸುರಕ್ಷತೆ ಮತ್ತು ಶಿಕ್ಷಕರು ಹೊಸ ರೀತಿಯ ಕಲಕಾ 
ಅನುಭವವನ್ನು ನೀಡುವುದಕ್ಕೆ ಸಿದ್ಧವಾಗುವುದು ಹೀಗೆ ತರಬೇತಿಗಳು 
ಹಲವು ಆಯಾಮಗಳನ್ನು ಒಳಗೊಂಡಿರಬೇಕಾಗುತ್ತದೆ. ಮಕ್ಕಳ 
ಆತಂಕಗಳನ್ನು ಅರ್ಥಮಾಡಿಕೊಳ್ಳಲು ವೈಯಕ್ತಿಕವಾಗಿ ನಡೆಸ- 
ಬೇಕಾದ ಸಂವಾದಗಳು ಹಾಗು ವರ್ಚುವಲ್‌ ಕಲಕಾ 
ಅನುಭವಗಳಕಲ್ಪ ತೊಡಗಿಕೊಳ್ಳಲು ಅವರಿಗೆ ಅಗತ್ಯವಾದ 
ಬೆಂಬಲಗಳು ಈ ಅಂಶಗಳೂ ತರಬೇತಿಯ ಸೇರಿರಬೇಕು. 
ಅಂದರೆ ಮಕ್ಕಳನ್ನು ತಲುಪಲು ಅಗತ್ಯವಾದ ಪ್ರಯಂ ಧ್ಹನಿಬುಂದ 
ಉತ್ತರಿಸುವ ವ್ಯವನ್ಥೆ (Integrated Voice Response System - 
IVRS), ವಾಬ್ಬ್ಯಾಪ್‌ ಮತ್ತು ದೂರವಾಣಿ ಸಭೆಗಳು 
(ಟೆಅಕಾವ್ನರೆನ್ಸಿಂಗ್‌) ಮೊದಲಾದ ವಿಭಿನ್ನತಂತ್ರಗಳನ್ನು ಶಿಕ್ಷಕರು 
ಬಕಸಬೇಕು. ವಿದ್ಯಾರ್ಥಿಗಳನ್ನು ತಲುಪಲು ಮತ್ತು ಪಠ್ಯವನ್ನು 
ಮರುಬೋಧಿಸುವ ಬಣ್ಣೆ ಶಿಕ್ಷಕರೂ ಆತಂಕಿತರಾಗಿರಬಹುದು. 
ಅವರಿಗೂ ಅಗತ್ಯ ಬೆಂಬಲ ನೀಡುವ ವ್ಯವಸ್ಥೆ ಬೇಕಾಗಿದ್ದು, ಸರ್ಕಾರ 
ಅದನ್ನು ಮಾಡಬೇಕಿದೆ. 


ಕೆಲವು ಮುಖ್ಯ ವಿಷಯಗಳು 


ಈ ಶೈಕ್ಷಣಿಕ ವರ್ಷದಲ್ಲ ಶಾಲೆಗೆ ಹೋಗುವವರು ಪರೀಕ್ಷೆಗಳ ಬಣ್ಣೆ 
ಆತಂಕಿತರಾಗುವುದರಿಂದ ಮಾನಸಿಕ ಆರೋಗ್ಯವೂ 
ಮುಖ್ಯವಾಗುತ್ತದೆ. ಅವರಲ್ಲ ಬಹಳಷ್ಟು ಜನ ಮನೆ ಪಾಠಗಳಗೆ ಮತ್ತೆ 
ಸೇರಿದ್ದಾರೆ ಹಾಗು ಪಠ್ಯಪುಸ್ತಕಗಳು ಇಲ್ಲದಿರುವುದು ಅವರಿಗೆ 
ಸವಾಲಾಗಿದೆ. ಉದಾಹರಣೆಗೆ ಮಹಾರಾಷ್ಟ್ರದಲ್ಲ ಹೆಚ್ಚಾಗಿ ಟವಿ ಮತ್ತು 
ರೇಡಿಯೋಗಳ ಮೂಲಕ ಪಠ್ಯ ವಿಷಯವನ್ನು ವ್ಯಾಪಕವಾಗಿ 
ಪ್ರಸಾರ ಮಾಡಲಾಗಿದೆ. ರೇಡಿಯೋ ತನ್ನ ಪ್ರಸ್ತುತತೆಯನ್ನು 
ಕಳೆದುಕೊಂಡ ನಂತರ ಹಲವಾರು ಹೆಣ್ಣುಮಕ್ಕಳು ಮೊಬೈಲ್‌ 
ಫೋನನ್ನು ಹಾಡು ಮತ್ತು ಮನರಂಜನೆಗಾಗಿ ಬಳಸುತ್ತಿರುವುದು 
ನಮ್ಮ ಅಧ್ಯಯನದಲ್ಲಿ ಕಂಡುಬಂದಿದ್ದು. ಹಾಗಾಗಿ ಸರ್ಕಾರವು ಈ 
ರೇಡಿಯೋ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳು 
ಆಅಸುತ್ತಿದ್ದಾರೆಯೇ ಎಂಬುದನ್ನು ಗಮನಿಸಬೇಕಾಗಿದೆ. 


ದೂರದರ್ಶನವು ಮತ್ತಿತರ ಸಮಸ್ಯೆಗಳನ್ನು ಒಡ್ಡುತ್ತದೆ. 
ಮೊದಲನೆಯದಾಗಿ ಎಲ್ಲರ ಮನೆಗಳಲ್ಲೂ ದೂರದರ್ಶನ 
ಇಲ್ಲದಿರುವುದು ಹಾಗು ಎರಡನೆಯದಾಗಿ ಹೆಣ್ಣುಮಕ್ಕಳು 
ಮನೆಯಲ್ಲ ಜವಾಬ್ದಾರಿ ಉಳ್ಳವರಾಗಿ ಪಾಠಗಳು ಪ್ರಸಾರವಾಗುವ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


43 


ನಿಯಮಿತ ಸಮಯದಲ್ಲ ಟವಿಯನ್ನು ಮೋಡಲು ಬಡುವು 
ಮಾಡಿಕೊಳ್ಳಲು ಸಾಧ್ಯವಾಗದೆ ಹೋಗಬಹುದು. ಒಡಿಶಾದ ಒಂದು 
ಹುಡುಗಿ ಹೇಳದ ಮಾತಿನಂತೆ 'ಠಗ ಕೇವಲ ೭2೦ ಶೇಕಡಾ 
ಮಕ್ಕಳಷ್ಟೇ ಸೇರಲು ಸಾಧ್ಯವಾಗುತ್ತಿದೆ. ಉಳದವರ ಪಾಡೇನು' 


ಆದರೂ, ಧ್ಧನಿ ಅಥವಾ ವಿಡಿಯೋ ಪಾಠಗಳ ಪ್ರಸಾರದ ಮೂಲಕ 
ಅಥವಾ ವಾಲ್ಬ್ಯಾಪ್‌ನಲ್ಲ ಪಾಠಗಳನ್ನು ಕಳುಹಿಸುವ ಮೂಲಕ 
ವಿದ್ಯಾರ್ಥಿಗಳಗೆ ಪರಿಕಲ್ಪನೆಗಳು ಅರ್ಥ ಆಗಿವೆ ಎಂದು 
ಭಾವಿಸುವುದೇ ಅವಾಸ್ನ್ಥವ. ಈ ಕೃತಕ ರೀತಿಗಳೂಂ ತೊಡಗಿ- 
ಕೊಳ್ಳುವವರಿಗೆ ಒಟ್ದಾರೆಯಾಗಿ ಕಲಅಯುವ ಪರಿಸರ ಇರುವುದಿಲ್ಲ. 
ಅವರ ಗೊಂದಲಗಳನ್ನು ಪರಿಹರಿಸಲು ಅವರ ಸನಿಹದಲ್ಲ ಹಿರಿಯರು 
ಇರಬಹುದು. ಇಲ್ಲದಿರಬಹುದು, ಸಂದೇಹ ಪರಿಹರಿಸಲು 
ಕಾಲಾವಕಾಶವೂ. ಖಾಸಗಿಯಾದ ಜಾಗವೂ ಇಲ್ಲದಿರಬಹುದು. 
ಹೆಣ್ಣುಮಕ್ನಆಗಂತೂ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದನ್ನು 
ಬಟ್ಟು ಗೃಹಕೃತ್ಯಗಳಗಾಗಿ ಅವರನ್ನು ಯಾವಾಗಲೂ 
ಕರೆಯುವುದರಿಂದ ಅವರಿಗೆ ಹೆಚ್ಚನ ಕಷ್ಟವಾಗಿರುತ್ತದೆ. ಸರ್ಕಾರವು 
ಕೇವಲ ತಕ್ಷಣದ ಅಗತ್ಯಗಳಗೆ ಪ್ರತಿಕ್ರಿಯಿಸದೆ ಒಂದು ಸಮಗ್ರ 
ಯೋಜನೆಯನ್ನು ಮಾಡಬೇಕಿದೆ. ಪರಿಗಣಿಸಬೇಕಾದ ಅಂತಹ 
ಕೆಲವು ಪಮುಖ ಅಂಶಗಳೆಂದರೆ: 


- ಘಂ ಶೈಕ್ಷಣಿಕ ವರ್ಷದ ಅವಧಿ ಮತ್ತು ಕಲಕೆಯ ಆದ್ಯತೆಗಳು 
ಯಾವುದಿರಬೇಕು? 

*- ಪಿಡುಗಿನ ಬಗ್ಗೆ ಹಲವಾರು ಅನಿಶ್ಲಿತತೆಗಳು ಇರುವುದರಿಂದ 
ಮುಂದಿನ ಕೆಲವು ವರ್ಷಗಳ ಯೋಜನೆಗಳು ಏನು? 

p ಪರೀಕ್ಷೆಗಳು ಎಂದಿನಂತೆ ಇರಲವೆಯೇ ಅಥವಾ ಬದಲಾವಣಿ 
ಇರುತ್ತದೆಯೇ ಅಥವಾ ರದ್ದುಪಡಿಸಬೇಕೇ? 


ಕಲಅಕೆಯ ಮಾಪನವು ಪರೀಕ್ಷೆಯೇ ಎಂದರ್ಥವಲ್ಲದ್ದರಿಂದ ಹೊಸ 
ದಾರಿಗಳ ಬಗ್ಗೆ ಯೋಚಿಸಬಹುದು. ನಮ್ಮ ಹಲವು ಭಾಗೀದಾರರ 
ಜೊತೆ ನಡೆಸಿದ ಸಂವಾದದಿಂದ ಬಹಳ ಜನಕ್ಕೆ ಸಾಂಕ್ರಾಮಿಕದ ಬಣ್ಣೆ 
ಹೆಚ್ಚೇನೂ ತಿಆದಿಲ್ಲವೆಂದು ಅರಿವಾಯುತು. ಅಂದರೆ 
ಪ್ರಸಾರವಾಗುತ್ತಿರುವ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲ ಪಠ್ಯೇತರ 
ವಿಷಯಗಳನ್ನೂ ಗಮನಿಸಬಹುದೆ? ಸರ್ಕಾರದ ಇಂತಹ ಮುಖ್ಯ 
ನಿರ್ಧಾರಗಳು ಹಾಗು ಅವುಗಳನ್ನು ಕಲಕಾರ್ಥಿಗಳಗೆ 
ಮುಲ್ಟಸುವುದು ಅವರಲ್ಲರುವ ಸಾಕಷ್ಟು ದುಗುಡಗಳನ್ನು 
ತಗ್ಗಿಸಬಹುದು. ಅಂತರ್ಜಾಲವನ್ನು ಮತ್ತು ತಂತ್ರಜ್ಞಾನ- 
ಸಾಧನಗಳನ್ನು ಬಳಸಲು ಸಾಧ್ಯವಿರುವ ಕಡಿಮೆ ಸಂಖ್ಯೇಯಲ್ಲರುವ 
ಕಿರಿಯ ವಿದ್ಯಾರ್ಥಿಗಳಲ್ಲ ಸುರಕ್ಷೆ ಮತ್ತು ಸರಿಯಾಗಿ ಸಂಚರಿಸುವ 
ಕೌಶಲಗಳಂದ ತಯಾರುಗೊಳಸುವುದು ಮುಖ್ಯ. 


ಮುಕ್ತಾಯ 


ಭಾರತದ ಸರ್ಕಾರಿ ಶಾಲೆಗಳು ಮಾನವ ಸಂಪನ್ಮೂಲ, ಭೌತಿಕ 
ಸಂಪನ್ಕೂಲ ಹಾಗು ಕಲಕಾ ಸಂಪನ್ಮೂಲಗಳ ಕೊರತೆಗಳನ್ನು 
ಹೊಂದಿವೆ. ಸರ್ಕಾರಿ ಶಾಲೆಗಳಲ್ಲನ ಕಲಕಾ ಬೋಧನಾ 
ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಡೆಗಣಿಸಲ್ಪಟ್ಪದೆ. ಇಂತಹ ತುರ್ತು 
ಪರಿಸ್ಥಿತಿಗಳಲ್ಲ ರಾಜ್ಯಗಳು ಶೈಕ್ಷಣಿಕ ಅಗತ್ಯಗಳಗೆ ಹೇಗೆ 
ಪ್ರಂದಿಸಬೇಕು ಎಂಬುದರ ಬಗ್ಗೆ ಯಾವುದೇ ನಿರ್ದಿಷ್ಟ ಮಾನ- 
ದಂಡಗಳು ಅಥವಾ ನೀತಿಯು ಪ್ರಸ್ತುತ ಭಾರತದಲ್ಲ ಇಲ್ಲ. 


ರಾಷ್ಟ್ರೀಯ ಶಿಕ್ಷಣ ನಿತಿ 2020 (National Education Policy 


2020 -NEP 2020) ಡಿಜಟಲ್‌ ಕಲಕೆಗೆ ಒತ್ತು ನೀಡಿದರೂ ಡಿಜಟಲ್‌ 
ಕೊರತೆಯನ್ನು ಮುಚ್ಚಲು ಯಾವ ಮಾರ್ಗ ಅನುಸರಿಸಬೇಕೆಂದು 
ಹೇಆಲ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ನಮ್ಮ ಅಧ್ವಯನದಲ್ಲ ಹದಿಹರೆಯದ ಹೆಣ್ಣುಮಕ್ನಳಗೆ ಈ 
ವಿಷಯಗಳು ಅತಿ ಮುಖ್ಯ. ಅವರು ತಮ್ಮ ಶಾಲೆಗಳನ್ನು, ಶಿಕ್ಷಕರನ್ನು 
ಮತ್ತು ಸ್ನೇಹಿತರನ್ನು ಬಹಳವೇ ನೆನಪಿಸಿಕೊಳ್ಳುತ್ತಾರೆ. ಸರಸದ 
ಮಾತುಗಳು. ಆಟವಾಡುವುದು, ಬೆನ್ನು ತಟ್ಟುವುದು ಮತ್ತು 
ಅಗತ್ಯವೆನಿಸಿದಾಗ ತಮ್ಮ ಶಿಕ್ಷಕರನ್ನು ಮಾತನಾಡಿಸುವ 
ಅನುಕೂಲ- ಅವರು ನಮ್ಮೊಡನಿದ್ದಾರೆ ಎಂಐ ಭಾವನೆಯೇ ಅವರಿಗೆ 
ದೊಡ್ಡ ಆಸರೆ - ಈ ಎಲ್ಲವನ್ನು ಅವರು ಕಳೆದುಕೊಂಡಿದ್ದಾರೆ. 
ಹೆಣ್ಣುಮಕ್ಕಳ ಶಿಕ್ಷಣದ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರಿಗೆ 
ಇವೆಲ್ಲವೂ ಬಹಳ ಸಕಾರಾತ್ಕಕ ವಿಷಯ. ಅವರ ಬಳ ಅವಿಯಾಗಲೀ 
ಅಥವಾ ಮನೆಯಲ್ಲ ಸ್ಮಾರ್ಟ್‌ಫೋನ್‌ ಆಗಲೀ ಇಲ್ಲದಿದ್ದರೂ ಕೂಡ 
ಲಾಕ್‌ಡೌನ್‌ನ ಸಮಯದಲ್ಲ ಅವರು ಏನನ್ನಾದರೂ ಕಅಯುತ್ತಲೇ 
ಇದ್ದರು. ಸೈಕಲ್‌ ತುಳಯುವುದನ್ನು. ಹೊಸಬಗೆಯ ಜಡೆ 
ಸಿಂಗಾರಗಳನ್ನು, ತಮ್ಮ ಕೈಬರಹವನ್ನು ಉತ್ತಮಪಡಿಸುವುದು. 
ಹಿಂದಿನ ತರಗತಿಯ ಗಣಿತ. ವ್ಯಾಕರಣ. ಚಿತ್ರಕಲೆ ವಿಷಯಗಳಕ- 
ಪುನರ್ಮನನ ಇತ್ಯಾದಿ. ಅವರಲ್ಲ ಕಲಕೆಯ ಹಂಬಲ ಎದ್ದು 
ಕಾಣುತ್ತಿದ್ದು. ಅವರು ಶಾಲೆಗಳು ತೆರೆಯುವುದನ್ನೇ ಬಯಸುತ್ತಾರೆ 
(ಉತ್ತಮ ಶೌಚಾಲಯ. ಆಟದ ಮೈದಾನ ಮತ್ತು ಭೌತಿಕ 
ಸಂಪನ್ಮೂಲಗಳ ವ್ಯವಸ್ಥೆಯೊಂದಿಗೆ). ಎಬೋಲಾದಂತಹ ಹಿಂದಿನ 
ಮಹಾವ್ಯಾಧಿಗಳ ಅನುಭವವು ಹೆಣ್ಣುಮಕ್ನಳು ಶಾಲೆಗೆ ತಿರುಗಿ 
ಬರದಿರಬಹುದೆಂದು ನಮಗೆ ತೋರಿಸುತ್ತವೆ. ಹೆಚ್ಚನ 
ಹೆಣ್ಣುಮಕ್ಷಳನ್ನು ಚಿಕ್ಕ ವಯಸ್ಸಿನಲ್ಲಯೇ ಮದುವೆ ಮಾಡಿ 
ಕೊಡಲಾಗುತ್ತದೆ. ಹದಿಹರೆಯದ ಹೆಣ್ಣುಮಕ್ಕಳ ಆಕಾಂಕ್ಷೆಗಳಗೆ 
ರೆಕ್ಕೆಗಳನ್ನು ನೀಡಿ ಅವರು ಕಅಕೆಯ ತಾಣಗಳಾದ ಶಾಲೆ ಮತ್ತು 
ಯುವ ವೇದಿಕೆಗಳು ಮುಂತಾದವುಗಳಗೆ ಮತ್ತೆ ಹಿಂದಿರುಗಿ 
ಬರುವಂತೆ ಮಾಡುವುದು ನಿಜಕ್ಲೂ ಸರ್ಕಾರ ಮತ್ತು ನಾಗರೀಕ 
ಸಮಾಜದ ಸಂಸ್ಥೆಗಳ ಕರ್ತವ್ಯವಾಗಿದೆ. 


ಪೋಷಕರು. ಕುಟುಂಬದವರು ಮತ್ತು ಸಮುದಾಯದ ಸದಸ್ಯರು 
ತಮ್ಮ ಪಾತ್ರಗಳನ್ನು ಅರ್ಥಮಾಡಿಕೊಳ್ಳಬೇಕಾಗಿದೆ. 
ಜೀವನೋಪಾಯ ಮತ್ತು ಆಹಾರ ಭದ್ರತೆ ಗ್ರಾಮೀಣ ಪ್ರದೇಶದಲ್ಪ 
ದೊಡ್ಡ ಹೊಡೆತವನ್ನೇ ನೀಡಿರುವಾಗ ಪೋಷಕರ ದೃಷ್ಟಿಕೋನಗಳು 
ಬದಲಾಗುತ್ತಿವೆ. ಹದಿಹರೆಯದ ಹೆಣ್ಣುಮಕ್ಕಳ ಶಿಕ್ಷಣದಲ್ಲಿ 
ಬದ್ಧತೆಯಿಂದ ತೊಡಗಿಸಿಕೊಳ್ಳಲು ಏನು ಮಾಡಬಹುದು 
ಎನ್ನುವುದು ತುಂಬಾ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ. 
ಯುವತಿಯರ ಐಬದುಕನಲ್ಲ ಮತ್ತೊಬ್ಬ ಕಾಳಜವಹಿಸುವ 
ವಯಸ್ಸರಾಗಿ ಶಿಕ್ಷಕರ ಪಾತ್ರವು ಬಹಳ ಮುಖ್ಯ ಮತ್ತು ಗಮನವನ್ನು 
ಬೇಡುವಂಥದ್ದು. ಶಾಲೆಗಳು ಯಾವ ಪಾತ್ರವನ್ನು ವಹಿಸುತ್ತವೆ ಮತ್ತು 
ಈಗ ಅವು ಹೇಗೆ ಬದಲಾಗುತ್ತಿವೆ ಮತ್ತು ಯಾವ ಆಕಾರ 
ಪಡೆಯುತ್ತಿವೆ ಎಂಬುದೇ ಸರ್ಕಾರೇತರ ಸಂಸ್ಥೆಗಳು ಮತ್ತು 
ಸರ್ಕಾರದ ನಡುವಿನ ಸಂವಾದಗಳ ಮುಖ್ಯ ಅಂಶವಾಗಿದೆ. ಈ 
ಪರಿಸ್ಥಿ ತಿಯಲ್ಲ ಕುಟುಂಬದ ಪಾತ್ರವನ್ನು ನಾವು ಚರ್ಚೆಗೆ 
ತೆಗೆದುಕೊಳ್ಳಬೇಕಾಗಿದೆ: ಕುಟುಂಬಗಳು ಸುರಕ್ಷೆಯ ಕಲಅಕೆಯ 
ತಾಣಗಳನ್ನು ಹೇಗೆ ನೀಡಬಹುದು. ಇದಕಾಗಿ ಅವರನ್ನು ಹೇಗೆ 
ಬೆಂಬಅಸಬಹುದು. ಅವರ ದೃಷ್ಟಿಕೋನದಲ್ಲ ಬದಲಾವಣೆಗಳು 
ಮುಂತಾದ ಎಲ್ಲವನ್ನೂ ಕೋವಿಡ್‌-1೨ರ ನಡುವಿನಲ್ಲ ಶೈಕ್ಷಣಿಕ 
ಜಕ್ಕಟ್ಣಗೆ ಪ್ರತಿಕ್ರಿಬುಸುವ ತಯಾರಾಗುತ್ತಿರುವ ಈ ಸಮಯದಲ್ಲಿ ಕಟ್ಟ 
ಕೊಡಬೇಕಾಗಿದೆ. 


ಅತಿ ಕಡಿಮೆ ಸಂಪನ್ಕೂಲಗಳದ್ದರೂ ಕಲಕೆಯು ನಿರಂತರವಾಗಿದ್ದು. 
ಕಲಕಾರ್ಥಿಗಳೇ ಏನನ್ನು ಮತ್ತು ಹೇಗೆ ಕಲಯಚಬೇಕು ಎಂಬಂತಹ 
ಆಯ್ದೆಗಳನ್ನು ಮತ್ತು ನಿರ್ಧಾರಗಳನ್ನು ಮಾಡುತ್ತಿದ್ದು, ಇವೆಲ್ಲವನ್ನೂ 
ಹೊಸ ಕಲಕೆಯೆಂಬುದಾಗಿ ಸರ್ಕಾರೇತರ ಸಂಸ್ಥೆಗಳು ಮತ್ತು 


ಸರ್ಕಾರ ಗಮನಿಸಬೇಕಾಗಿದೆ. ಅಲ್ಲದೆ, ಕಲಕೆ ಮತ್ತು ಶಿಕ್ಷಣದ ಮಾನವೀಯ ಅಂಶಗಳನ್ನು ಗಮನದಲ್ಪರಿಸಿಕೊಂಡೇ ತಂತ್ರಜ್ಞಾನದ 
ಕ್ಷೇತ್ರಗಕ್ಲ ತೊಡಗಿಕೊಂಡಿರುವ ನಾವೆಲ್ಲರೂ ನಾನಾ ಬಗೆಯ ಅವಕಾಶವೂ ಸೇರಿದಂತೆ ಹಲವು ಶೈಕ್ಷಣಿಕ ಸಂಪನ್ಮೂಲಗಳನ್ನು 
ಕಲಕಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ. ಬಳಸಿ ಉತ್ತರಗಳನ್ನು ಕಂಡುಕೊಳ್ಳಬೇಕಾಗಿದೆ. 


ದೀಪಿಕಾ ಸಿಂಗ್‌ ಅವರು ಕ್ರೆಸ್ಟ್‌ ಅಲ್ಕೆಯನ್ಸ್‌ ಅವರ ಅಆನಂದಶಾಲೆ ಎಂಬ ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಣದ 
ಯೋಜನೆಯಲ್ಲ ಶಿಕ್ಷಣ ತಜ್ಞರಾಗಿದ್ದಾರೆ. ಭಾರತದ ಸರ್ಕಾರಿ ಶಾಲೆಗಳನ್ನು ಉತ್ತಮಪಡಿಸುವ ದೊಡ್ಡ ಯೋಜನೆಗಳಲ್ಲ 
ಅವರಿಗೆ ದಶಕಗಳಗಿಂತಲೂ ಹೆಚ್ಚನ ಅನುಭವವಿದೆ. ದೀಪಿಕಾ ಅವರು ಯೋಜನೆಗಳ ವಿನ್ಯಾಸ. ವಸ್ಸು ವಿಷಯಗಳ 
ತಯಾರಿ, ಸಾಮರ್ಥ್ಯ ಅಭವೃಧ್ಧಿ ಮತ್ತು ಶೈಕ್ಷಣಿಕ ತಂತ್ರಜ್ಞಾನವನ್ನು ಬಳಸಿ ಶಿಕ್ಷಣವು ಹೆಚ್ಚು ಸಂದರ್ಭೋಚಿತವೂ. ಸಮತೆ 
ಮತ್ತು ಒಳಗೊಳ್ಳುವಿಕೆಯ ಅಂಶಗಳನ್ನು ಪರಿಗಣಿಸುವಂತಹುದೂ ಆಗುವಂತೆ ಮಾಡುವಲ್ಲ ನಿರತರಾಗಿದ್ದಾರೆ. ಇವರನ್ನು 
deepika @questalliance.net ಮೂಲಕ ಸಂಪರ್ಕಿಸಬಹುದು. 


ನೇಹಾ ಪಾರ್ತಿ ಅವರು ಕ್ರೆಸ್ಟ್‌ ಅಲ್ಕೆಯನ್ಸ್‌ ಸಂಸ್ಥೆಯ ಪ್ರೌಢ ಶಿಕ್ಷಣ ಯೋಜನೆಯಲ್ಲ ಸಹ ನಿರ್ದೇಶಕರಾಗಿದ್ದಾರೆ. 2೨1ನೇ 
ಶತಮಾನದ ಕೌಶಲಗಳು ಮತ್ತು ವೈಜ್ಞಾನಿಕ ಮನೋಭಾವಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಕೆಸುವ ಶಿಕ್ಷಣ ಯೋಜನೆಗಳ 
ವಿನ್ಯಾಸ ಇವರ ಪರಿಣತ ಕ್ಷೇತ್ರ. ಯುವತಿಯರಿಗೆ ಸಮಕಾಅೀನ ಕೌಶಲಗಳು ಮತ್ತು ಪ್ರಕಲಅಕೆಯ ಅಗತ್ಯ ವರ್ತನೆಗಳನ್ನು 
ಬೆಳೆಸಿ ಅವರನ್ನು ಸದ್ಭೃಢಗೊಳಸುವ ಯೋಜನೆಯನ್ನು ಈಗ ಮುನ್ನಡೆಸುತ್ತಿದ್ದಾರೆ. ಇವರನ್ನು neha@questalliance.net 
ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಜನಾರ್ಧನ್‌ ಚನ್ನುಗಿರಿ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪೆಂಬರ್‌ 2೦೭1 45 
4 [x] 


